ಕರ್ನಾಟಕ ವಿಧಾನ ಪರಿಷತು 


ಚುಳ್ಳೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


; 1239 
: 21.12.2018. 
: ಶ್ರೀ ವಿಜಯ್‌ ಸಿಂಕ್‌ (ಸ್ಕಳೀಯ ಸಂಸ್ಥೆಗಳ ಕ್ಟೇತ್ರ) 


: ಮಾನ್ಯ ಉಪ ಮುಖ್ಯಮಂತ್ರಿಗಳು 


ಕ್ರಸ ಪ್ರಶ್ನೆ ಉತ್ತರ 
ಅ) | ಬೀದರ್‌ ನೆಹರು ಕ್ರೀಡಾಂಗಣದ | ಬೀದರ್‌ ನಗರದಲ್ಲಿರುವ ಜಿಲ್ಲಾ ಕ್ರೀಡಾಂಗಣವು 
ನಿರ್ಮಾಣಕ್ಕೆ ಎಷ್ಟು ಅನುದಾನ | ಶಿಥಿಲಗೊಂಡಿದ್ದ ಹಿನ್ನೆಲೆಯಲ್ಲಿ ಪುನರ್‌-ನಿರ್ಮಾಣ 
ಬಿಡುಗಚ್‌ಯಾಗಿದೆ; ಕಾಮಗಾರಿಯನ್ನು ಒಟ್ಟು ರೂ.387.00 ಲಕ್ಷ್‌ ವೆಚ್ಚದಲ್ಲಿ 
ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶಾಭಿವೃದ್ಧಿ. ಮಂಡಳಿ 
ವತಿಯಿಂದ ಕೈಗೆತ್ತಿಕೊಳ್ಳಲಾಗಿದ್ದು, ಇದುವರೆಗೆ ಎರಡು: 
ಕಂತುಗಳಲ್ಲಿ ಒಟ್ಟು ರೂ.373.28 ಲಕ್ಷ ಬಿಡುಗಡೆ 
ಮಾಡಲಾಗಿರುತ್ತದೆ. 
ಆ) | ಕ್ರೀಡಾಂಗಣದ ನಿರ್ಮಾಣ ಕಾಮಗಾರಿ | ಬೀದರ್‌ ನಗರದಲ್ಲಿರುವ ಜಿಲ್ಲಾ ಕ್ರೀಡಾಂಗಣವು 
ಯಾವ ಹಂತದಲ್ಲಿದೆ; ಈ ಕ್ರೇಡಾಂಗಣ ಶಿಥಿಲಗೊಂಡಿದ್ದ ಹಿನ್ನೆಲೆಯಲ್ಲಿ ಪಹುನರ್‌-ನಿರ್ಮಾಣ 


ಎಷ್ಟು; 
(ವಿವರ ನೀಡುವುದು) 


ನಿರ್ಮಾಣಕ್ಕೆ ಬಿಡುಗಡೆಂಖಾದ ಅನುದಾನ 
ಖರ್ಚಾದ ಅನುದಾನ ಎಷ್ಟು? 


ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು, 04 ಗ್ಯಾಲರಿಗಳ 
ನಿರ್ಮಾಣ ಪೂರ್ಣಗೊಂಡಿರುತ್ತದೆ. ಆವರಣ ಗೋಡೆ 
ಮತ್ತು ಚೈನ್‌ಲಿಂಕ್‌ ಬೇಲಿ ನಿರ್ಮಾಣ ಪೂರ್ಣಗೊಂಡಿದೆ. 
ಹಳೆಯ ಪೆವಿಲಿಯನ್‌ ಕಟ್ಟಡದ ದುರಸ್ಸಿ ' ಮತ್ತು 
ಉನ್ನತೀಕರಣ ಕಾಮಗಾರಿ ಪ್ರಗತಿಯಲ್ಲಿದೆ. 


ಬೀದರ್‌ ವಗರದ ನೆಹರು ಕ್ರೀಡಾಂಗಣದ 
ಪುನರ್‌-ನಿರ್ಮಾಣ ಕಾಮಗಾರಿಗೆ ಕರ್ನಾಟಿಕ ರಾಜ್ಯ 
ಪೊಲೀಸ್‌ ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ 
ಸಂಸ್ಥೆಯು ನಿರ್ಮಾಣ ಏಜೆನ್ಸಿಯಾಗಿದ್ದು, ಈಗಾಗಲೇ 
ರೂ.373.28 ಲಕ್ಸಗಳನ್ನು ಬಿಡುಗಡೆ ಮಾಡಲಾಗಿರುತ್ತದೆ. 
ಸದರಿ ಮೊತ್ತದಲ್ಲಿ ಇದುವರೆಗೆ ರೂ.185.00 ಲಕ್ಸಗಳನ್ನು 


ವೆಚ್ಚ ಭರಿಸಲಾಗಿದೆ. 


ಸಂಖ್ಯೆ: ಯುಸೇಇ 100 ಯುಸೇಭಾ 2018. 


